ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


12243 


:26.03.2021 


sewn 


: ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಲದ ಚುನಾಯಿತರಾದವರು) 


: ಮಾನ್ಯ ಮೂಲಸೌಲಭ್ಯ ಅಭಿವೃದ್ಧಿ, ಹಜ್‌ ಮತ್ತು ವಕ್ಸ ಸಚಿವರು. 


ಪ್ರಶ್ನೆ 


ಉತ್ತರ 


[ 


ಶಿವಮೊಗ,ದಲ್ಲಿ ಏರ್‌ ಪೋರ್ಟ್‌ ನಿರ್ಮಾಣ 


ಯಾವ ಹಂತದಲ್ಲಿದೆ; (ವಿವರ ಒದಗಿಸುವುದು) 


ಶಿವಮೊಗ್ಗ ವಿಮಾನ ವಿಲ್ಮಾಣದ ಅಬಿವೃದ್ದಿ 
ಕಾಮಗಾರಿಗಳನ್ನು ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ 
ಇವರ ಪರಿವೀಕ್ಷಣಿಯಲ್ಲಿ ಲೋಕೋಪಯೋಗಿ ಇಲಾಖೆಯ 
ವತಿಯಿಂದ ಕೈಗೊಳ್ಳಲಾಗುತ್ತಿದ್ದು, ಪ್ರಸ್ತುತ ಹಂತ-1 
ಪ್ಯಾಕೇಜ್‌-1ರ ಯೋಜನೆಯಡಿ ರನ್‌-ವೇ ಟ್ಯಾಕ್ಸಿವೇ, 
ಏಪ್ರಾನ್‌, ಅಪ್ರೋಚ್‌ ರಸ್ತೆ, ಫೆರಿಫೆರಲ್‌ ರಸ್ತೆ ಮತ್ತು 
ಕಾಂಪೌಂಡ್‌ ಗೋಡೆಗಳ ನಿರ್ಮಾಣ ಕೈಗೊಳ್ಳಲಾಗಿದ್ದು, 
ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಪ್ಯಾಕೇಜ್‌-2ರಡಿ ಟರ್ಮಿನಲ್‌ ಕಟ್ಟಡ, ಎಟಿಸಿ ಗೋಪುರ, 
ಫೈರ್‌ ಸ್ನೇಷನ್‌ ಕಟ್ಟಿಡ ಕಾಮಗಾರಿಗಳ ಟೆಂಡರ್‌ ಪ್ರಕ್ರಿಯೆ 
ಪ್ರಗತಿಯಲ್ಲಿದೆ. 


ಇದಕ್ಕಾಗಿ ಇದುವರೆವಿಗೂ ಬಿಡುಗಡೆಗೊಂಡ 
ಮತ್ತು ಖರ್ಚಾದ ಅನುದಾನವೆಷ್ಟು; ಕಾಮಗಾರಿ 
ಟೆಂಡರ್‌ ಯಾವ ಕಂಪನಿಗೆ ನೀಡಲಾಗಿದೆ? 
(ಮಾಹಿತಿ ಒದಗಿಸುವುದು) 


ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿಗಳಿಗಾಗಿ 
ಇದುವರೆವಿಗೂ ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆಯ 
ನೋಡಲ್‌ ಸಂಸ್ಥೆಯಾದ  ಕೆ.ಎಸ್‌.ಐ.ಐ.ಡಿಸಿ ನಿಗಮ 
ನಿಯಮಿತಕ್ಕೆ ರೂ.7461 ಕೋಟಿ ಅಸುದಾನವನ್ನು 
ಬಿಡುಗಡೆಗೊಳಿಸಿದ್ದು, ಈ ಪೈಕಿ ಅನುಷ್ಠಾನ 
ಅಧೀಕಾರಿಯಾದ ಲೋಕೋಪಯೋಗಿ ಇಲಾಖೆಯಿಂದ 
ರೂ.33.57 ಕೋಟಿಗಳನ್ನು ವೆಚ್ಚ ಮಾಡಲಾಗಿದೆ. 

ಶಿವಮೊಗ್ಗ ವಿಮಾನ ನಿಲ್ಲಾಣ ನಿರ್ಮಾಣದ ಹಂತ-1 
ಪ್ಯಾಕೇಜ್‌-1ರ ಕಾಮಗಾರಿಯನ್ನು ಶ್ರೀ ಇಬ್ರಾಹಿಂ ಶರೀಫ್‌, 
ಸ್ಲಾಸ್‌-1 ಗುತ್ತಿಗೆದಾರರು, ತೀರ್ಥಹಳ್ಳಿ ಇವರಿಗೆ 
ನೀಡಲಾಗಿದೆ. 


ಸಂಖ್ಯೇಮೂಲಇ 55 ರಾಲವಿ 2021 


ಮೂಲಸೌಲಭ್ಯ ಅಭಿವೃದ್ದಿ ಹಜ್‌ ಮತ್ತು ವಕ್ತ್‌ 
ಸಚಿವರು 


